ಆರಿ”. ವೆಂಕಹೇಶಮೂರ್ತಿ” 


ಮಳೂರಿನ ಶಾಸನಗಳಲ್ಳಿ ಕೃಷಿ ಮತ್ತು 


ವಾಣಿಜ್ಯ ನಿಬಂಧನೆಗಳು 


ಚನ್ನಪಟ್ಟಣ ತಾಲ್ಲೂಕಿಗೆ ಸೇರಿದ ಮಳೊರು 


ಗ್ರಾಮವು ಕ್ರಿ.ಶ. ೧೦೦೦ದಲ್ಲಿ ಡೊಡ್ಡ ಮಳೂರು 
ಅಗ್ರಹಾರವಾಗಿ ಇದರ ಸಮಿಪದ ಮಳೊರು 


ಪಟ್ಟಣವು ಜೊಡ್ಡಮಳೂರಿನ ಭಾಗವಾಗಿ ೧೦೦೭ರಲ್ಲಿಯೇ 
ಅಸ್ತಿ ತ್ವದಲ್ಲಿತ್ತು * 

ಕೆರೆ-ಕಟ್ಟೆಗಳನ್ನು ಕಟ್ಟಿಸುವುದು ಶ್ರೇಯಸ್ಸರ 
ಮೆಂದು ನಂಬಿದ್ದ ರಾಜರು, ಶ್ರೀಮಂತರು ಹಾಗೂ 
ಮಹಾಜನರು ಕೆರೆಗಳನ್ನು ಕಟ್ಟಿಸಿ ಅದರೊಂದಿಗೆ 
ದೇವಾಲಯಗಳಿಗೆ ಭೂಮಿಗಳನ್ನು ದಾನೆ ಮಾಡು 
ತ್ತಿದ್ದರು. ಈ ರೀತಿ ದಾನ ಮಾಡಿದ ಭೂಮಿಗಳೆಲ್ಲವೂ 
ಕೃಷಿಗೆ ಯೋಗ್ಯವಾದಂಥ ಭೂಮಿಗಳೇ ಆಗಿರುತ್ತಿದ್ದವು. 


ಮುಡಿಗೊಂಡ ಜೋಳ ಮಂಡಲದ ಅಧಿಕಾರಿ 
ಯೊಬ್ಬನು ಕೆರೆಯನ್ನು ಕಟ್ಟಿಸಿ, ಅದರ ಪಕ್ಕದಲ್ಲಿದ್ದ 
೩೦೦ ಕುಟಿ* ಭೂನಿಯನ್ನು ದುರ್ಗೈೆಯಾರ್‌ ದೇವರಿಗೆ 
ನೈವೇದ್ಯಕ್ಕಾಗಿ ಅಕ್ಕಿ, ದೀಪಕ್ಕಾಗಿ -- ಎಣ್ಣೆ ಯನ್ನು 
ಒದಗಿಸುವುದಕ್ಕಾಗಿ ದಾನೆ ನೀಡಿರುವುದಾಗಿ ಕ್ರಿ.ಶ. 
೧೦೧೪ರ ಶಾಸನವೊಂದು ತಿಳಿಸುತ್ತದೆ. (೮೮)* 


ಆದರೆ ಇದಕ್ಕೆ ವಿರುದ್ಧ ವಾಗಿರುವ ವಿಷಯವನ್ನು 
ದಾಖಲಿಸಿರುವ ಕ್ರಿ.ಶ. ೧೦೬೦ರ ಇದೇ ಮಳೂರಿನ 
ಶಾಸವೊಂದು, ಕೆಕಿ ಕಟ್ಟಿಸಿದ ಅಪ್ಪಿಯಾರ್‌ ಗ್ರಾಮದ 


ಗಾವುಂಡನಾದ ಮಲ್ಲಿಗಾವುಂಡನಿಗೆ ಆ ಕೆರೆಯ ಪಕ್ಕದ 
ಭೂಮಿಗಳನ್ನು ಕೊಡುಗೆಯಾಗಿ ನೀಡಿರುವ ಅಸರೂಸದ 
ಸಂಗತಿಯನ್ನು ತಿಳಿಸುತ್ತದೆ. (೧೫೪) 


ಕೆರೆ-ಕಟ್ಟಿಗಳ ನೀರನ್ನು ಕೃಷಿ ಮಾಡಲು 
ಉಪಯೋಗಿಸುವುದಕ್ಕಾಗಿ ಅನುಮತಿ, ತತ್ಸಬಂಧವಾಗಿ 
ಅಡಚಣೆ ಮಾಡಿದವರಿಗೆ ವಿಧಿಸಲಾಗುವ ದಂಡ, 
ಭೂಮಿಯನ್ನು ಮಾರಾಟ ಮಾಡಿದ ಸಂದರ್ಭದಲ್ಲಿ 
ಮಾರಾಟ ಮಾಡಿದವರು ಮತ್ತು ಕೊಂಡವರು ತಮಗೆ 
ತಾವೇ ವಿಧಿಸಿಕೊಳ್ಳುವ ಕಟ್ಟೆ ಪಾಡುಗಳು, ಭೂನಿ 
ಯನ್ನು ದಾನ ನೀಡಿ ಅಲ್ಲಿ ಉತ್ಪಾದಿಸುವ ಬೆಳೆಯನ್ನು 
ದೇವಾಲಯಗಳ ನಿಗದಿತ ಕಾರ್ಯಗಳಿಗೆ ವಿನಿಯೋಗಿಸಲು 
ಸೂಚಿಸುವುದು, ಇತ್ಯಾದಿಗಳನ್ನು ಕೃಷಿಗೆ ಸಂಬಂಧಿಸಿದ 
ನಿಬಂಧನೆಗಳೆಂದೂ ; ಹಣವನ್ನು ದಾನವಾಗಿ ಅಥವಾ 
ಠೇವಣಿಯಾಗಿ ನೀಡಿ ಅದರ ಬಡ್ಡಿಯಿಂದ ದೇವಾಲಯ 
ದಲ್ಲಿನ ನಿಗದಿತ ಕಾರ್ಯಗಳಿಗೆ ವಿನಿಯೋಗಿಸಲು 
ಸೂಚಿಸುವುದು, ಧಾನ್ಯಗಳನ್ನು ದೇವಾಲಯದ ಖಜಾನೆ 
ಯಿಂದ ಸಾಲ ಪಡೆದು ಅದಕ್ಕೆ ಬಡ್ಡಿ ಯಾಗಿ ನಿಗದಿತ 
ಪ್ರಮಾಣದ ಧ್ಯಾನ್ಯವನ್ನು ನೀಡುವುದು, ಹಾಗೂ 
ಸರಿಯಾಗಿ ಧಾನ್ಯವನ್ನು ಪೂರೈಸದಿದ್ದರೆ ಅದಕ್ಕಾಗಿ 
ವಿಧಿಸುವ ದಂಡ, ಇವನೇ ಮೊದಲಾದವುಗಳನ್ನು 
ವಾಣಿಜ್ಯ ನಿಬಂಧನೆಗಳೆದೂ ಪರಿಗಣಿಸಬಹುದಾಗಿದೆ. 


* ನಂ. ೨೫ ಇನೆಯ ಮುಖ್ಯರಸ್ತೆ, ಕೆಂಪೇಗೌಡನಗರೆ, ಬೆಂಗಳೂರು_*೬೦ ೦೧೯ 
4 ಆವರಣದಲ್ಲಿರುವ ಸಂಖ್ಯೆಗಳು ಎಪಿಗ್ರಾಫಿಯಾ ಕರ್ನಾಟಿಕ ೯ನೆಯ ಸಂಪುಟದ ಚನ್ನಪಟ್ಟಣ ತಾಲೂಕಿನ ಶಾಸನ ಸಂಖ್ಯೆ 


ಗಳನ್ನು ನಿರ್ದೇಶಿಸುತ್ತವೆ. 


೪೨ 


ಇತಿಹಾಸ ದರ್ಶನ 


ಈ. 


ಕೆರೆಗಳಿಗೆ ಮತ್ತು ಬೇಸಾಯ 
ರೀತಿಯಲ್ಲಿ ಕೊಂದರೆ ಉಂಟು 
ಅಪರಾಧವೆಂದು ಪರಿಗಣಿಸಿ 
ಮಾಡಲಾಗುತ್ತಿತ್ತು. 


ಕ್ರೈ ಯಾವುದೇ 
ಮಾಡಿದರೆ ಇದನ್ನು 


ನೀಲಕಂಠ ದೇವರ್‌ ಎಂಬುವ ವ್ಯಕ್ತಿ ಕೆರೆಯ 
ದುರಸ್ತಿಗಾಗಿ ೨೬೦ ಗಚ್ಛಾಣವನ್ನು ನೀಡಿದ್ದಕ್ಕಾಗಿ 
ಆತನಿಗೆ ಸರ್ವಮಾನ್ಯವಾಗಿ ಭೂಮಿ ಮತ್ತು ಮನೆ 
ಯನ್ನು ನೀಡಿ, ಈ ಮನೆಗೆ ಸಂಬಂಧಿಸಿದಂತೆಯೇ 
ಆಗಲೀ ಅಥವಾ ಕೃಷಿಗಾಗಿ ಕೆರೆಯ ನೀರನ್ನು 
ಳಸಿದಾಗಲೇ ಆಗಲೀ ತೊಂದರೆ ನೀಡಿ ಅವಿಧೇಯತೆ 
ಯಿಂದ ನಡೆದು ಕೊಂಡವರಿಗೆ ದಂಡ ವಿಧಿಸಲಾಗುವುದು 
(೯೭ ಎ) ಎಂಬ ವಿಷಯವನ್ನು ಕ್ರಿ.ಶ. ೧೧೬೬ರ 
ಶಾಸನವು ತಿಳಿಸುತ್ತದೆ. 


ಬಹುಶಃ ಈ ರೀತಿ ದಂಡದ ರೂಪದಲ್ಲಿ ಬರುವ 
ಹಣವು ಕೆರೆಗಳ ಉಸ್ತುವಾರಿ ಮತ್ತು ಪಾಲನೆ ಕಾರ್ಯ 
ಗಳಿಗೆ ಉಪಯೋಗಿಸುವುದಕ್ಕಾಗಿ ಒಂದು ರೀತಿಯ 
ಆದಾಯವನಾಗಿದ್ದಿರಬಹುದು. 


ಒಂದು ಊರಿನೆ ಕೆರೆಯ ನೀರನ್ನು ಇನ್ನೊಂದು 
ಊರಿನ ಹೊಲಗಳಿಗೆ ಹೆರಿಸಬೇಕಾದರೆ ಅಥವಾ ಬೇಕೆ 
ಗ್ರಾಮದಿಂದ ದಾನವಾಗಿ ನೀಡಲಾದ ಭೂಮಿಯನ್ನು 
ಸ್ವೀಕರಿಸಿರುವುದಕ್ಕೆ ಮತ್ತು ವ್ಯನಸಾಯಕ್ಕಾಗಿ ಹಾಲಿ 


ಊರಿನಲ್ಲಿರುವ ಕೆರೆ ಅಥವಾ ಬಾವಿಯ ನೀರನ್ನು 


ಉಪಯೋಗಿಸುವುದಕ್ಕೆ ಅಲ್ಲಿನ ಗೋಷ್ಠಿ ಯವತಿಯಿಂದ 
ಅನುಮತಿ seats ಗಿತ್ತು. 


“ನಂಡೂರ್‌' ಗ್ರಾಮದ ಗೋಷ್ಠಿಯ ಸದಸ್ಯರು 
ಕೆಲವು ಭೂಮಿಗಳನ್ನು ತೆರಿಗೆ ಮುನ್ನಾ ಮಾಡಿ ದೇವ 
ದಾನವಾಗಿ ನೀಡಿ, ಈ ಭೂಮಿಗಳನ್ನು ನಮ್ಮ ಗ್ರಾಮದ 
ನೆರೆ ಮತ್ತು ಬಾವಿಗಳ ಸಹಾಯದಿಂದ ಫೈವಸಾಯ 
ಮಾಡಲು ಅನುಮತಿ ನೀಡಿರುವುದಾಗಿ ಕ್ರಿ.ಶ. ೧೦೦೭ರೆ 
ಶಾಸನ ದಾಖಲಿಸಿದರೆ (೧೩೨), ಪುಂಗನೂರು ಗ್ರಾಮದ 
ಗೋಷ್ಠಿಯ ಸದಸ್ಯರು ಮಣಲೂರಿನೆ ಜೀವಾಲಯಕ್ಕೆ 
ನೀಡಿದ ದೇನದಾನೆ ಭೂಮಿಯನ್ನು ಸ್ವೀಕರಿಸಿದ 
ಮಣಲೂರಿನೆ ಮಹಾ ಜನರು, ಈ ಭೂಮಿಯನ್ನು 
ಮಣಲೂರಿನೆ ಕೆರೆಯ ಸಹಾಯದಿಂದ ಬೇಸಾಯ 


ಇತಿಹಾಸ ದರ್ಶನ 


ದಂಡವನ್ನು ವಸೂಲು" 


ಮಾಡಬಹುದು ಎಂದು ಅನುಮತಿಯನ್ನು ನೀಡಿ, 
ಈ ಭೂಮಿಯನ್ನು ಪಡೆಯುವುದಕ್ಕೇ ಆಗಲೀ, 
ಜೇಸಾಯ ಮಾಡುವುದಕ್ಕೇ ಆಗಲೀ ಯಾರಾದರೂ ಅಡ್ಡಿ 
ಮಾಡಿದರೆ ಅಂಥವರಿಗೆ ದೇವಾಲಯದ ಅಧಿಕಾರಿಗಳಿಂದ 
ನೀವೇ ಸ್ವತಃ ೫೦ ಕಟಂಜುವಿನೆ ದಂಡ ವಿಧಿಸಬಹುದು 
ಎಂದು ಅನುಮತಿಯನ್ನು ನೀಡಿ ನಿಬಂಧನೆ ಮಾಡಿರು 
ವುದನ್ನು ಕ್ರಿ.ಶ. ೧೦೧೪ರ ಶಾಸನವು ದಾಖಲಿಸಿದೆ. 
(೧೨೭). 

ದಂಡವನ್ನು ನಿಧಿಸುವ ನಿಬಂಧನೆಗಳ ಶಾಸನೆಗಳು 
ಕೆಲವಾದರೆ ದಾನ ನೀಡಿದವರು, ಸ್ವೀಕರಿಸಿದವರು, 
ಮಹಾಜನರು, ಸಾಲ ಪಡೆದನರು, ಮುಂತಾದವರು 
pe ತಾವೇ ವಿಧಿಸಿಕೊಳ್ಳುವ ನಿಬಂಧನೆಗಳನ್ನು 

ಳಿಸುವ ನಿಶಿಷ್ಟವಾದ ಶಾಸ ಸನೆಗಳು ಹಲವಿವೆ. 


ಮಳೂರಿನೆ ಗ್ರಾಮಾಧಿಕಾರಿಯೊಬ್ಬನು ಗೋಷ್ಠಿಯ 
ಸದಸ್ಯರಿಂದ ಭೂಮಿಗಳನ್ನು ಕೊಂಡು ದೇವಾಲಯಕ್ಕೆ 
ದಾನವಾಗಿ ನೀಡಿದ್ದಾರೆ. ಮಾರಾಟದ ಹಣವನ್ನು 
ಪೂರ್ತಿಯಾಗಿ ಸ್ವೀಕರಿಸಿದ ಗೋಷ್ಠಿಯ ಸದಸ್ಯರು ಈ 
ಭೂವಿಂಯ ಕಂದಾಯವು ಎಷ್ಟೆ ೇ ಆದರೊ ಇನ್ನು ಮುಂಜಿ 


ನಾವೇ ಸಂದಾಯ ಮಾಡುತ್ತೆ (ವೆ. ಎಂಬುದಾಗಿ 
ತಮಗೆ ತಾನೇ ಕಟ್ಟುಪಾಡನ್ನು ವಿಧಿಸಿಕೊಂಡು, 
ದೇವಾಲಯದ ಅರ್ಚಕರು ತಮಗೆ ಇಷ್ಟ ಬಂದ 


ಬೆಳೆಗಳನ್ನು ಬೆಳೆದುಕೊಳ್ಳಬಹುದು ; ಆದರೆ ದೇವರಿಗೆ, 
ದೀಪಕ್ಕಾಗಿ ತೈಲ, ನೇವೇದ್ಯಕ್ಕಾಗಿ ಅಕ್ಕಿ ಹಾಗೂ 
ತಿಂಗಳಿಗಾಗುವಷ್ಟು ತುಪ್ಪ ಇವುಗಳನ್ನು ಪೂರೈಸಲೇ 
ಬೇಕು ಎಂಬುದಾಗಿ ನಿಬಂಧನೆಯನ್ನು ವಿಧಿಸಿರುವ 
ಸಂಗತಿಯನ್ನು ಕ್ರಿ.ಶ. (೧೦೧೪)ರ ಶಾಸನ ತಿಳಿಸುತ್ತದೆ. 
(ಆ೮ ಸಿ.) 


ದೊಡ್ಡ ಮಳವೂರಿನೆ ಸಭಾ ಸದಸ್ಯರು ಇದೇ 
ಊರಿನೆ ಜೀವಾಲಯವೊಂದಕ್ಕೆ ಭೂಮಿಗಳನ್ನು ದಾನ 
ವಾಗಿ ನೀಡಿ, ತಾವೇ ಸ್ವತಃ ಬೇಸಾಯ ಮಾಡಿ ಪ್ರತಿ 
ದಿನಡ ನೈನೇದ್ಯಕ್ಕಾ ಗ, ಶುದ್ಧ ಮಾಡಿದ ಭತ್ತವನ್ನು 
ದೇವಾ ಇಲಯಕ್ಕೈ ತಂದು "ಮರಕ್ಕಾಲ್‌'ನಲ್ಲ ಆಳತೆ ಮಾಡಿ 
ಕೊಡುತ್ತೇವೆ. ಎನ್ನುವಂಥ ನಿಬಂಧನೆಯ ನಿಷಯವು 


ಕಿ.ಶ. ೧೦೦೭ರ ಶಾಸನದಿಂದ ತಿಳಿದು ಬರುತ್ತದೆ 
(೧೨೮) 


೪ಷಿ 


ಕ್ರಿ.ಶ. ೧೦೩೪ರ ಎರಡು ಶಾಸನಗಳು, 
ರಾಜೇಂದ್ರಸಿಂಹೆ ಚತುರ್ವೇದಿ ಮಂಗಲಂನ ಗೋಹ್ಮಿಯ 
ಸದಸ್ಯರು *ಪುಲಿಯೂರ್‌' ಗ್ರಾಮದ ಮುಖ್ಯಸ್ಥನಾದ 
ವಿಂಗಳಕೂಟ್ವನ್‌ ಎಂಬುವನಿಂದ ಚಿನ್ನೆನನ್ನು ಸ್ವೀಕರಿಸಿ, 
ಎಲ್ಲಾ ತೆರಿಗೆಗಳಿಂದ ಮನ್ನಾ ಮಾಡಿದ ಭೂಮಿಯನ್ನು 
ನೀಡಿ ಈ ಗ್ರಾಮದ ಆಡವಳ ರಾಜೇಂದ್ರ ಚೋಳಸಿಂಗರ್‌ 
ಮತ್ತು ಅದರ ಜೊತೆಯಲ್ಲಿರುವ ದೇವರಿಗೆ 
ಸೈವೇದ್ಯಕಾ ಗಿ ಅಕ್ಕಿ, ತರಕಾರಿ, ತುಪ್ಪ. ನಿಳೇದೆಲೆ 
ಮತ್ತು ಅಡಕೆಯನ್ನು ನೀಡಬೇಕು ಎಂಬ ಕಟ್ಟಿ ಪಾಡನ್ನು 
ವಿಧಿಸಿ, ಈ ಪೂರೈಕೆಯನ್ನು ಒಂದು ವರ್ಷಕ್ಕೆ ಲೆಕ್ಕಾ 
ಚಾರದ ಭತ್ತದ ಅಳತೆಯಲ್ಲಿ ನೀಡಬೇಕು (೮೨-೮೩) 
ಎನ್ನುವ ವಿಷಯವನ್ನು ದಾಖಲಿಸಿವೆ. 


ಪ್ರಾಯಃ ಭತ್ತದ ಅಳತೆಯಲ್ಲಿ ಎಂದರೆ ಎಲ್ಲ 
ವಸ್ತುಗಳನ್ನು ಒಂದು ವರ್ಷಕ್ಕೆ ಲೆಕ್ಕಾಚಾರ ಮಾಡಿ 
ಅಷ್ಟಕ್ಕೆ ಹೊಂದಿಕೊಳ್ಳುವಷ್ಟು ಭತ್ತವನ್ನು ನೀಡಿದರೆ, 
ಭತ್ತದ ಮಾರಾಟದಿಂದ ವಸ್ತುಗಳನ್ನು ಒದೆಗಿಸಿ 
ಕೊಳ್ಳುವುದು ಜೀವಾಲಯಕ್ಕೆ ಸಂಬಂಧಿಸಿದ್ದು ಎಂದು 
ಕಂಡು ಬರುತ್ತದೆ. 


ದೊಡ್ಡ ಮಳವೂರಿನ ಗೋಷ್ಠಿಯ ಸದಸ್ಯರು 
ಇದೇ ಗ್ರಾಮದ ರಾಜೇಂದ್ರಸಿಂಹ ಉಡ್ಕೆಯ ಮಹಾ 
ದೇವರ್‌ ದೇವಾಲಯದಲ್ಲಿ ದೀಪವನ್ನು ಬೆಳಗಿಸಲು, 
ಗ್ರಾಮದಲ್ಲಿರುವ ಅಂಗಡಿಗಳ ಕಿರು ತೆರಿಗೆಯನ್ನು 
ಕೊಡುಗೆಯಾಗಿ ನೀಡಿ, ದೇವಾಲಯದ ಅರ್ಜಕರೇ 
ಈ ತೆರಿಗೆಯನ್ನು ಸಂದಾಯ ಮಾಡಬೇಕು ಮತ್ತು 
ದೀಪದ ಉಸ್ತುವಾರಿಯನ್ನು ನಿರ್ವಹಿಸಜೇಕು (೭೭) 
ಎಂಬ ವಿಚಿತ್ರವಾದ ನಿಬಂಧನೆಯನ್ನು ವಿಧಿಸಿರುವ 
ನಿಷೆಯವನ್ನು ಕ್ರಿ.ಶ. ೧೦೮೬ರ ಶಾಸನ ದಾಖಲಿಸಿದೆ. 


“ಅಂಗಿಪುರಂ'ನ ತಿರುವರಂಗ ಮಾಲಿಭಟ್ಟಿನ್‌ 
ಎಂಬುವನು. ಮಳವೂರಿನೆ ಕೈಲಾಸಂ ಉಡೈೈಯಾಂ್‌ 
ದೇವಾಲಯದ ಪೂಜಾರಿಗಳ ಬಳಿ ೧ ಗಚ್ಛ್ರಾಣ ಮತ್ತು 
೫ ಪಣವನ್ನು ಕೇವಣಿಯಾಗಿಟ್ಟು ಈ ಹಣದ ಬಡ್ಡಿ 
ಯಿಂದ ದೇವರಿಗೆ ಬೆಳಗಿನ ನೈವೇದ್ಯಕ್ಕಾಗಿ ಅಕ್ಕಿ ಹಾಗೂ 
ನಂದಾದೀಪ ಮತ್ತು ತೂಗುಯಾ ರೆ ದೀಪಕ್ಕಾಗಿ 
ಎಣ್ಣೆ ಯನ್ನು ಒದಗಿಸಬೇಕು (೮೮ ಎ) ಎಂಬುದನ್ನು 
ಕ್ರಿ.ಶ. ೧೧೩೯ರ ಶಾಸನ ತಿಳಿಸುತ್ತದೆ. 


ಛಲ 


"ವಂಣ್ಣೂರು' ಗ್ರಾಮದ ಗೋಷ್ಮಿಯ ಸದಸ್ಯರಾದ 
ಕೌಶಿಕ ಗೋತ್ರದ ಸುಬ್ರಹ್ಮಣಿ-ಗ್ರಾಮಾಧಿಕಾರಿ ; 
ಆತ್ರೇಯ ಗೋತ್ರದ ಜನ್ನಯ್ಯ- ಗ್ರಾಮಾಧಿಕಾರಿ, ವಚ್ಚ 
ಗೋತ್ರದ ದಿವಾಕಕ್ಕಿಯನ್‌ ಮತ್ತಿತರರು ಮಣಲೂರಿನ 
ಭಾಗವಾದನಿಗರಿಲಿ ಜೋಳಪುರಂನಲ್ಲಿರುವ ಜಯಂಗೊಂಡ 
ಜೋಳವಿಣ್ಣ ಗರ ದೇವರ್‌ ದೇವರ ಅರ್ಚಕರಿಗೆ ಸಹಿ 
ಮಾಡಿ ನೀಡಿದ ಒಡಂಬಡಿಕೆ ಪತ್ರದ ಕ್ರಮವೇನೆಂದರೆ 
«ನಾವು ಮೇಲ್ಕಂಡ ದೇವರೆ ಉಗ್ರಾಣದಿಂದ, ಪೂಜಾರಿ 
ಗಳ ಮುಖಾಂತರ ೩೨೦ ಕಲಂ ಭತ್ತವನ್ನು 
"ಮರಕ್ಕಾಲ್‌'ನನ್ಲಿ ಅಳತೆ ಮಾಡಿ ಸ್ವೀಕರಿಸಿದ್ದೇವೆ. 
ಮೇಲ್ಕಂಡ ಪರಿಮಾಣಕ್ಕೆ ಬಡ್ಡಿ ಯಾಗಿ, ಒಂದು ವರ್ಷಕ್ಕೆ 
೩ ಕುಜುಣಿ ಮತ್ತು ೨ ನಾಬ್‌ ದರದಂತೆ ಭತ್ತವನ್ನು 
ದೇವಸ್ಥಾನಕ್ಕೆ ತಂದು ಎಲ್ಲವನ್ನೂ ಮರಕ್ಕಾಲ್‌ನಲ್ಲಿ 
ಅಳತೆ ಮಾಡಿ ಸೂರ್ಯ ಚಂದ್ರರು ಇರುವವರೆಗೆ 
ನೀಡುತ್ತೇವೆ. ಕಲ್ಲು, ಮಣ್ಣಿನ ಹೆಂಟಿ, ಮೊಳಕೆ 
ಮತ್ತು ಜಳ್ಳುಗಳಿಂದ ಹೊರತು ಪಡಿಸಿದೆ ೧೦೦ ಕಲಂ 
ಭತ್ತದ ಕ್ರಮ ಎಂತೆಂದರೆ-೫೦ ಕಲಂ ಬಿಳಿ ಭತ್ತ ವಸಂತ 
ಖಯತುವಿನ ಬೆಳೆಯಲ್ಲಿ ; ಮತ್ತು ೫೦ ಕಲಂ ಕಪ್ಪು 
ಭತ್ತ ಬೇಸಿಗೆ ಬೆಳೆಯಲ್ಲಿ ನೀಡುತ್ತೇವೆ. ಈ ರೀತಿಯಾಗಿ 
ತೆಗೆದುಕೊಂಡ ಸಾಲಕ್ಕೆ ನೀಡುವ ಬಡ್ಡಿಯ ರೂಪದ 
ಧಾನ್ಯದ ನಿವರಣೆಯನ್ನು ಸೂಚಿಸಿ, ನಂತರ-ನಾವು 
ನೊಡಬೇಕಾಗಿರುವ ಧಾನ್ಯವನ್ನು ಪಡೆಯಲು 
ಬರುವವರಿಗೆ ಪ್ರತಿದಿನ ಎರಡು ಹೊತ್ತಿನ ಪೂರ್ತಿ ಊಟ 
ವನ್ನು ನೀಡುತ್ತೇವೆ. ಆದರೆ ಇವರು ಬೆಂಕಿ ಮತ್ತು 
ನೀರನ್ನು ಹೆಳಿಯೊಳ್ಳಕ್ಕೆ ತರಕೂಡದು ; ಇತರೆ ಹಳ್ಳಿಗಳ 
ಜೊತೆಯಲ್ಲಿ ಸಂಸರ್ಕವಿಟ್ಟುಕೊಳ್ಳಬಾರದು ಮತ್ತು 
ವಸೂಲಾತಿಯ ದೃಷ್ಟಿಯಿಂದ ಗೋವುಗಳನ್ನು ಕರೆ 
ತರಬಾರದು. ಈ ವಸೂಲಾತಿಗಾಗಿ ಬರುವವರಿಗೆ 
ಬೇರೆ ಯಾರಾದರೂ ತೊಂದರೆ ಉಂಟು ಮಾಡಿದರೆ, 
ಅದರಿಂದ ಉಂಟಾಗುವ ಆಘಾತಗಳಿಗೆ ತೊಂದರೆ 
ಮಾಡಿದವರೇ ಜವಾಬ್ದಾರರಾಗುತ್ತಾರೆ “ಎಂಬ ಕಟ್ಟು 


ಪಾಡನ್ನು ತಿಳಿಸಿರುವುದಲ್ಲಡಿ, “ಒಂದು ವೇಳೆ 
ನಾವೇನಾದರೂ ಈ ಭತ್ತವನ್ನು ತಲುಪಿಸಲು ತಪ್ಪಿದಲ್ಲಿ 
ಧರ್ಮವನ್ನು ಕಾಪಾಡುತ್ತಿರುವ ನೀವು ೧೦೦೦ 


ಕಟಿಂಜುವಿನ ಚಿನ್ನವನ್ನು ದಂಡವಾಗಿ ಹಾಕುವುದು 
ಮತ್ತು ಭತ್ತವನ್ನು ಕೊಡಲು ಒತ್ತಾಯ ಪಡಿಸುವುದು” 


ಇತಿಹಾಸ ದರ್ಶನ 


ಎಂದು ಒಡಂಬಡಿಕೆ ಪತ್ರವನ್ನು ಬರೆದು ಸಾಲವನ್ನು 
ತೆಗೆದು ಕೊಂಡಿರುವ ವಿಷಯವನ್ನು ನಾರಾಯಣಸ್ವಾಮಿ 
ದೇವಾಲಯದಲ್ಲಿರುವ ಕ್ರಿ.ಶ. ೧೦೧೪ರೆ ಶಾಸನವು 
(೧೨೯) ತಿಳಿಸುತ್ತದೆ. 


ಈ ಶಾಸನದಲ್ಲಿ ಉಲ್ಲೇಖಿತವಾಗಿರುವಂಥ-ಬೆಂಕಿ 
ಮತ್ತು ನೀರನ್ನು ಹಳ್ಳಿ ಯೊಳಕ್ಕೆ ತರಕೂಡದು ; ಅಕ್ಕು 
ಪಕ್ಕ ಹಳ್ಳಿಗಳೊಡನೆ ಸಂಪರ್ಕವಿಟ್ಟುಕೊಳ್ಳ ಬಾರದು ; 
ಹಾಗೂ ವಸೂಲಾತಿಗಾಗಿ ಗೋವುಗಳನ್ನು ಕರೆತರ 
ಬಾರದು ಎನ್ನುವಂಥ ಕಟ್ಟ, ಪಾಡುಗಳನ್ನು ಗಮನಿಸಿ 
ದಾಗ ಜನೆಗಳ ಸಂಪರ್ಕದಿಂದ ಚಾಡಿ ಮಾತುಗಳು 
ಉದ್ಭವಿಸಿ ಹಾನಿಕಾರಕ ವಸ್ತುವಾದ ಬೆಂಕಿಯಿಂದ 
ತೊಂದರೆ ಉಂಟಾಗಬಹುದು, ಲಂಚ ರುಘುನತ್ತುಗಳಿಂದ 
ಮಾನಸಿಕವಾಗಿ ಬದಲಾವಣೆಗಳಾಗಿ ಕಿರುಕುಳ ಕೊಡು 
ವಂಥ ಸಂದರ್ಭ ಸಂಭವಿಸಬಹುದು ಮತ್ತು ಗೋವು 
ಗಳನ್ನು ಕರೆತರುವುದರಿಂದ  ಫಸಲುಗಳನ್ನು ಹಾಳು 
ಮಾಡುನ ಹಾಗೂ ಗೋಗ್ರಹೆಣವಾಗುನ ಸಸ್ಸಿವೇಶಗಳು 
ಬರಬಹುದು ಎನ್ನುವ ಅನುಮಾನಗಳಿಂದ ಈ ಮೇಲ್ಕಂಡ 


ನಿಬಂಧನೆಗಳನ್ನು ವಿಧಿಸುತ್ತಿದ್ದರು ಎಂದು ಹೇಳಬಹುದು. 


ಈ ಎಲ್ಲ ತಮಿಳು ಶಾಸನಗಳಲ್ಲಿ ಅಳತೆ ಸಾಧನ 
ಗಳಿಂದ ನಾಟೀ, ಕುಜುಣಿ, ಕಲಂ, ಮರಕ್ಕಾಲ್‌ ಮತ್ತು 
ಚಿನ್ನಕ್ಕೆ ಸಂಬಂಧಿಸಿದಂತೆ ಕಲಂಜು ಇತ್ಯಾದಿ ಪದಗಳನ್ನು 
ಪದೇ ಸದೇ ಬಳಸಲಾಗಿದೆ. '` 


ಶಾಸನ ಸಂಖ್ಯೆ ೧೨೯ರಲ್ಲಿ ಗಮನಿಸಿದಂತೆ 
೩೨೦ ಕಲಂ ಭತ್ತ ಕೈ ಬಡ್ಡಿ ಯಾಗಿ, ಒಂದು ವರ್ಷಕ್ಕೆ 
೩ ಕುಣುಣಿ ಮತ್ತು ೨ ನಾಟ್‌ ದರವೆಂದು ಉಲ್ಲೇಖಿಸಿ, 
ಮುಂದೆ ೧೦೦ ಕಲಂ ಭತ್ತವನ್ನು ನೀಡುವ ಕ್ರಮವನ್ನು 
ವಿನರಿಸಿದೆ. ಇದನ್ನು ಗಮನಿಸಿದಾಗ ಒಂದು ವರ್ಷದ 
೩ ಕುಜುಣಿ: ೨ ನಾಲ್‌-೧೦೦ ಕಲಂ ಎಂದು 
ಅರ್ಥೈಸಿಕೊಳ್ಳಬಹುದು ಎಂಬುದಾಗಿ' ಊಹೆಯನ್ನು 
ಮಾಡಬಹುದು. 


"ಮರಕ್ಕ್ರಾಲ್‌' ಎಂಬ ಅಳತೆ ಸಾಧನವು ತಮಿಳು 
ನಾಡಿನಲ್ಲಿ ಈಗಲೂ ಅಲ್ಲಲ್ಲಿ ಉಪಯೋಗಿಸುತ್ತಿರಿವ 
ಅಳತೆಯ ಪ್ರಕಾರ : 


ಆ ಪಾವು-೧ ಸೇರು 


೫ ಸೇರೆ ೧ ಮರಕ್ಕಾಲ್‌ ಆಗುತ್ತದೆ. 


(ಇದು ಹೆಳೇ ಮೈಸೊರು ಸೀಮೆಯ ಕೊಳಗಕ್ಕೆ 
ಸಮಾನವಾಗಿದೆ) 


ಭೂಧಾನಗಳಿಗೆ ಸಂಬಂಧಿಸಿದಂತೆ ಕಂಡುಬರುವ 

© ” ಇಗ ಇ! 
“ಕುಟಃ' ಎನ್ನುವ ಪದಕ್ಕೆ ಎಸ್‌, ಕೃಷ್ಣಸ್ವಾಮಿ 
ಐಯ್ಯಂಗಾರ್‌ರವರು ೨೦೦೦ ಕುಟಿ* ಎಂದರೆ ೬ ಎರಡು 
ನರೆ ಎಕರೆಗಳು ಎಂಬ ಸಮೀಕರಣವನ್ನು ತಿಳಿಸುತ್ತ, 
ಇದರ ಪ್ರಕಾರ, ೧ ಕುಬ್‌=೦೦೦೩೩೩ ಎಕರೆಗಳು 


ಆಗುತ ದೆ ಎಂದೂ ತಿಳಿಸಿರುತ್ತಾರೆ,! 
pa] ಜಿ 


ಚಿನ್ನದ ತೂಕಕ್ಕೆ ಸಂಬಂಧಿಸಿದಂತೆ "ಕಟಂಜು' 


ಎನ್ನುವ ಪದಕ್ಕೆ ಸಿ. ಕುಪ್ಪುಕೆಂರವರು ಅರ್ಧೆ 
ಕಟಂಜುವಿಗೆ ೧ ಕಾಸು ಎಂಬ ಸನೀಕರಣನನ್ನು 
ನೀಡಿದ್ದಾರೆ.2 


ಅಸರೂಪದ ವಿಶಿಷ್ಟ ವಿಚಾರಗಳನ್ನು ತಿಳಿಸುವ 
ಮಳೂರಿನೆ ಶಾಸನಗಳ ಅವಲೋಕನದಿಂದ ಈ ಸ್ಥಳದಲ್ಲಿ 
ಪ್ರಮುಖವಾದ ಭತ್ತದ ಬೆಳೆಯ ಜೊತೆಗೆ ಕೋಟದ 
ಬೆಳೆಗಳಾದ. ತೆಂಗು, ಬಾಳೆ, ವೀಳೆಯದಲೆ ಮತ್ತು 
ಅಡಕೆಗಳನ್ನು ಬೆಳೆಯುತ್ತಿದ್ದರು ಹಾಗೂ ಕೃಷಿ 
ಸೆಂಬಂಧವಾಗಿ ತೊಂದರೆಯಿಲ್ಲದಂತೆ ಬೇಸಾಯ ನಡೆಸಿ 
ಕೊಂಡು ಹೋಗಲು ಮತ್ತು ಹಡೇನಾಲಯಗಳಲ್ಲಿ 
ನಿಗದಿತ ಕಾರ್ಯಗಳು ಅಡಚಣೆಯಿಲ್ಲಡೆ ಸುಸೂತ್ರವಾಗಿ 
ನೆರವೇರಲು ಸಹಾಯಕವಾಗುವಂತೆ ಆಗಿನ ಮಹಾ 
ಜನರು, ಊರಿನ ಪ್ರಜೆಗಳು, ಗಾವುಂಡರು ಚತುರತೆ 
ಯಿಂದ ನಿಬಂಧನೆಗಳನ್ನು ವಿಧಿಸಿಕೊಳ್ಳುವ ಮೂಲಕ 
ಕಾನೊನಿನ ಚೌಕಟ್ಟನ್ನು ರೂಪಿಸಿಕೊಳ್ಳುತ್ತಿದ್ದರು 
ಎಂಬುದನ್ನು ಸ್ಪಷ್ಟಪಡಿಸುತ್ತದೆ. 


1 The Chola Administration-S. Krishnaswamy Iyengar 
2 Imperial Colas in Karnataka-C. Kuppuram-P. 92 


ಇತಿಹಾಸ ದರ್ಶನ 


೪೫ 


